ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 31-03-2021 ಪ್ರಶ್ನೆ ಸಂಖ್ಯೆ: 3043 (2513) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತರಿಸುವ ಸಚಿವರು: ಮೀೀಮಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 
ವಿಷಯ: ರಾಷ್ಟೀಯ ಸಾಗರ ಮತ ನೀತಿ 


(ಅ) ಕೇ೦ದ್ರ ಸರ್ಕಾರದ ರಾಷ್ಟ್ರೀಯ ಸಾಗರ ಮತ್ಯ್ಯ ನೀತಿಯಂತೆ ಸ್ಥಳೀಯ ಮೀನು-ಕೃಷಿಕರು 
ಮತ್ತು ಅವುಗಳ ಸಂಘ-ಸಂಸ್ಥೆಗಳನ್ನೊಳಗೊಂಡಂತೆ ಸಾಗರದಲ್ಲಿನ ಮತ್ಯ ಸಂಪತ್ತನ್ನು 
ವ್ಯವಸ್ಥಿತ ರೀತಿಯಲ್ಲಿ ಕಾಪಾಡಲು ರಾಜ್ಯ ಸರ್ಕಾರ ರೂಪಿಸಿರುವ ಕಾರ್ಯಕ್ರಮ ಮತ್ತು 
ಯೋಜನೆಗಳು ಯಾವುವು; 


(ಆ) ಈ ಕಾರ್ಯಕ್ರಮ ಮತ್ತು ಯೋಜನೆಗಳ ಅನುಷ್ಠ್ಮಾನಕ್ಕ ಕೇ೦ದ್ರ ಸರ್ಕಾರದಿಂದ ರಾಜ್ಯಕ್ಕೆ 
ದೊರೆತಿರುವ ಅನುದಾನಬೆಷ್ಟು ಮತು ರಾಜ್ಯ ಸರ್ಕಾರ ಪೂರಕವಾಗಿ ನೀಡಿರುವ 
ಅನುದಾನವೆಷ್ಟು; (ಕಳೆದ 3 ವರ್ಷಗಳ ಜಿಲ್ಲಾವಾರು, ಯೋಜನೆವಾರು ಮತ್ತು ವರ್ಷಾವಾರು 
ಮಾಹಿತಿಯನ್ನು ನೀಡುವುದು) 


(ಇ) ರಾಜ್ಯದಲ್ಲಿ ಸಾಗರ ಮತವನ್ನು ಸಂರಕ್ಷಿಸಲು ಮತ್ತು ವಿವಿಧ ಯೋಜನೆಗಳನ್ನು 
ನಿರ್ವಹಿಸಲು ಕೇ೦ದ್ರ ಮತ್ತು ರಾಜ್ಯ ಸರ್ಕಾರದಿಂದ ಗುರುತಿಸಿರುವ ಇಲಾಖೆಗಳು ಮತ್ತು 
ಸಂಸ್ಥೆಗಳು ಯಾವುವು? (ವಿವರ ನೀಡುವುದು) 


